100 


ಆನ್‌ಲೈನ್‌ ಶಿಕ್ಷಣ ಒಳನಾಡಿನ ವಾಸ್ತವಿಕ ಚಿತ್ರಣ 


ರಾಮಮೋಹನ್‌ ಖಾನಾಪುರಕರ್‌ 


ಕೊರೊನಾ ವೈರಸ್‌ ಸಾಂಕ್ರಾಮಿಕವು ತಂದೊಡ್ಡಿದ ವಿಪತ್ತು ಭಾರತದ 
ಶಿಕ್ಷಣಕ್ಷೇತ್ರವನ್ನು ಕಷ್ಟಕರ ಸನ್ನಿವೇಶದಲ್ಲ ಸಿಲುಕಸಿತು. ಶಿಕ್ಷಣ- 
ಕ್ಷೇತ್ರವು ಹೊಸ ವ್ಯವಸ್ಥೆಯಾದ ಆನ್‌ಲೈನ್‌ ವಿಧಾನವನ್ನು 
ಅಳವಡಿಸಿಕೊಳ್ಳಬೇಕಿತ್ತು. ಇಲ್ಲವೇ, ಆಫ್‌ಲ್ಕನ್‌ ಶಿಕ್ಷಣದೊಂದಿಗೆ 
ಸೊರಗಿ ಹೋಗಬೇಕಿತ್ತು. ಈ ಆನ್‌ಲೈನ್‌ ಶಿಕ್ಷಣ ಮಾದರಿಯ 
ಆಯ್ದೆಯು ಅನೇಕ ಶಾಲೆಗಳಗೆ, ಅದರಲ್ಲೂ, ಮೂಲಸೌಕರ್ಯ 
ಹೊಂದಿರದ ಗ್ರಾಮೀಣ ಶಾಲೆಗಆಗೆ ಒಂದು ಭಾರೀ ಪ್ರಯಾಸವಾಗಿ 
ಪರಿಣಮಿಸಿದ್ದು ದಿಟ. ಈ ಬದಲಾವಣೆಯನ್ನು ಯಾವುದೇ 
ತೊಡಕಿಲ್ಲದಂತೆ ನಿಭಾಯಿಸಬಲ್ಲ ನಿರ್ಣಾಯಕ  ಮೂಲ- 
ಸೌಕರ್ಯಗಳ ಕೊರತೆಯೇ ಇದಕ್ಕೆ ಪ್ರಾಥಮಿಕ ಕಾರಣವಾಗಿತ್ತು. 
ಇದರಿಂದ ಭಾರತದಾದ್ಯಂತ ಡಿಜಟಲ್‌ ಶಿಕ್ಷಣವನ್ನು ಯಾವುದೇ 
ಮುನ್ನೂಚನೆಯುಲ್ಲದೆ ಜಾರಿಗೆ ತರುವ ಶಿಫಾರಸನ್ನು ವಿಮರ್ಶಕರು 
ಪ್ರಶ್ನಿಸುವಂತೆ ಆಯುತು. ಉದಾಹರಣೆಗೆ, ಮಹಾರಾಷ್ಟ್ರದಲ್ಲ "ಸಕ್ರಿಯ 
ಶಿಕ್ಷಕರ ವೇದಿಕೆ"ಯು (Active Teachers’ Forum) ನಡೆಸಿದ 
ಸಮೀಕ್ಷೆಯು "ಡಿಜಟಲ್‌ ಭೇದ"ದ (Digital divide) 
ನಿರುತ್ನಾಹಗೊಳಸುವ ವಾಸ್ತವಿಕತೆಯನ್ನು ತೆರೆದಿಟ್ಟತು. ಇದನ್ನು 
ಶಮನಗೊಳಸುವ ನಿಟ್ಟಿನಲ್ಲ ಕೇಂದ್ರ ಮಾನವಸಂಪನ್ಯ್ಕೂಲ ಅಭವೃದ್ಧಿ 
ಸಜಿವಾಲಯವು 
Development - MHRD) ಮಕ್ಷಳಗಾಗಿ ಒಂದು ಪರ್ಯಾಯ 
ಶೈಕ್ಷಣಿಕ ಕ್ಯಾಲೆಂಡರನ್ನು (Alternative Academic Calendar - 
AAC) ಹೊರಡಿಸಿತು. ಇದರಲ್ಲ ಶಿಕ್ಷಕರು, ಮಕ್ಕಆಗಷ್ಟೇ ಅಲ್ಲದೇ 
ಪೋಷಕರಿಗೂ ಸಹ, ಲಾಕ್‌ಡೌನ್‌ ಸಮಯದಲ್ಲ ಆನ್‌ಲೈನ್‌ 
ಶಿಕ್ಷಣಕ್ಕೆ ತಯಾರಿರುವಂತಹ ಸಲಹಾಸೂತ್ತವನ್ನು ವಿಧಿಸಿತ್ತು. 
ಆದಾಗ್ಯೂ, ಈ ಸಲಹಾಸೂತ್ರಗಳು ಆನ್‌ಲೈನ್‌ ಶಿಕ್ಷಣವನ್ನು 
ಅಳವಡಿಸಿಕೊಳ್ಳಲು ಒಂದು ಹಂತದ ಡಿಜಟಲ್‌ ತಯಾರಿ ಹಾಗು 
ವ್ಯಾವಹಾರಿಕ ಕುಶಲತೆಗಳು ಅಗತ್ಯವೆಂದು ಭಾವಿಸಿದ್ದವು. 


(Ministry of Human Resource 


ವ್ಯಾವಹಾರಿಕ ವಾಸ್ತವಿಕತೆಗಳು 


ತಾನು ತಾತ್ನಾಅಕ ಡಿಜಟಲ್‌ ಪರಿಹಾರಗಳನ್ನು ಒದಗಿಸುವೆನೆಂಬ 
ಸಕ್ರಿಯ ಶಿಕ್ಷಕರ ವೇದಿಕೆಯ ಉದ್ದೇಶಕ್ಷೆ ವ್ಯತಿರಿಕ್ತವಾಗಿ ಅದು ಹೇಗೆ 
ಪರಿಮಿತ ಡಿಜಟಲ್‌ ಸಂಪನ್ಯೂಲಗಳೊಂದಿಗೆ ಕೆಲಸ ನಿರ್ವಹಿಸುತ್ತಿದ್ದ 
ಶಿಕ್ಷಕರ ಮುಂದೆ ಅತಾರ್ಕಿಕ ಆಯ್ದೆಗಳನ್ನು ಇರಿಪಿತು ಎಂಬುದನ್ನು 
ಈ ಲೇಬನಕ್ಕಾಗಿ ಸಂದರ್ಶನ ನೀಡಿದವರು ಒದಗಿಸಿದ 
ಸಾಕ್ಟ್ಯಾಧಾರಗಳು ತಿಆಸುತ್ತವೆ. ಲಾಕ್‌ಡೌನ್‌ ಶುರುವಾದಾಗ 
ನಗರಗಳಗೆ ವಲಸೆ ಹೋಗಿದ್ದ ಸ್ಥಳೀಯರು ಜೀವನೋ- 
ಪಾಯಗಳನ್ನು ಕಳೆದುಕೊಂಡು ಹಿಂದಿರುಗಿದ ಕಾರಣದಿಂದ 
ಭಾರತದ ಗ್ರಾಮೀಣ ಪ್ರದೇಶಗಳು ತೀವ್ರ ಸಾಮಾಜಕ ಕ್ಷ್ಲೋಭೆಗೆ 
ಒಳಗಾದವು. ಸಣ್ಣಪುಟ್ಟ ಜಮೀನುಗಳನ್ನು ಸಾಗುವಳ 
ಮಾಡಿಕೊಂಡಿರುವ ರೈತಾಪಿ ಜನ ಕೂಡ ಆರ್ಥಿಕತೆಯ ಹಿನ್ನಡೆಯ 
ಒತ್ತಡವನ್ನು ಇಂದಿಗೂ ಅನುಭವಿಸುತ್ತಿದ್ದಾರೆ. ಈೇ ರೀತಿಯ 
ನಿರಾಶಾದಾಯಕ ಹಿನ್ನೆಲೆಯಲ್ಲ ದಿನನಿತ್ಯವೂ ಮಕ್ಕಳನ್ನು ಶಿಕ್ಷಕರು 
ಆನ್‌ಲೈನ್‌ ಶಿಕ್ಷಣದ ಮೂಲಕ ಕಲಕೆಯಲ್ಲ ತೊಡಗಿಸಬೇಕೆ೦ಬ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ನಿರೀಕ್ಲೆ ಹುಟ್ಟ ಕೊಂಡಿತು. ಜೊತೆಗೆ, ಲಾಕ್‌ಡ್‌್‌ನ್‌ 
ಶುರುವಾದಾಗಿನಿಂದ ಶಿಕ್ಷಕರಿಗೆ ತರಗತಿಗಳ ವ್ಯಕ್ತಿಗತ ಕಲಅಕಾ- 
ಕಲಾಪಗಳ ಆಸರೆೌಂ೦ರ5ೀ ಇಲ್ಲವಾಗಿತ್ತು. ಹೀಗಾಗಿ, 
ಮೂಲಸೌಕರ್ಯಗಳನ್ನು ಕಾಣದಿರುವ ಪ್ರಾಂತ್ಯಗಳಲ್ಲ ಇದೇ 
ಮೊದಲು ಶಾಲೆ ಮೆಟ್ಟಲು ತುಳಯುತ್ತಿರುವ ಪೀಆಗೆಯ ಮಕ್ಕಳ 
ಔಪಚಾರಿಕ ಶಿಕ್ಷಣದ ವಿಷಯವಾಗಿ ನಿಯಮಿತತೆಯನ್ನು 
ಕಾಯ್ದುಕೊಳ್ಳುವುದು ಒಂದು ಒಕ್ಕಟ್ಟನ ಸ್ವರೂಪ ತಾಳದೆ. 


ನಿರ್ದಿಷ್ಟ ಕಾಳಜಗಳು 
ಜನಸಂಖ್ಯಾ ಮಾಹಿತಿ 


ಮಹಾರಾಷ್ಟದ ಪಾಲ್ಲರ್‌ ಜಲ್ಲೆಯ ವಾಡಾ. ಮೋಖಾಡಾ ಹಾಗು 
ಜವ್ಹಾರ್‌ ವಿಭಾಗಗಳ ಗ್ರಾಮೀಣ ಪ್ರದೇಶಗಳಲ್ಲನ ಕೆಲವು ಜಲ್ಲಾ 
ಪರಿಷತ್‌ ಪ್ರಾಥಮಿಕ ಶಾಲಾ ಶಿಕ್ಷಕರೊಂದಿಗೆ ನಡೆಸಿದ 
ಸಂವಾದಗಳಂದ ಕೆಲವು ಆಸಕ್ತಿದಾಯಕ ಅಂಶಗಳು ಹೊರ- 
ಹೊಮ್ಮಿದವು. 


ಈ ಪ್ರದೇಶದ ಬಹುತೇಕ ಜನರು ಪರಿಶಿಷ್ಠ ಬುಡಕಟ್ಟುಗಳಗೆ 
ಸೇರಿದವರಾಗಿದ್ದು. ಪ್ರಧಾನವಾಗಿ ವಾರ್ಲಲ, ಕೋಲ ಮಲ್ಹಾರ್‌, 
ಠಾಕುರ್‌. ಮಹದೇವ್‌ ಕೋಲಆ ಹಾಗು ಕಲ್ಲಾರಿ ಬುಡಕಟ್ಟನವ- 
ರಾಗಿದ್ದಾರೆ. ಇವುಗಳ ನಡುವೆ ಕಟ್ಲಾರಿ ಬುಡಕಟ್ಟನ್ನು ಸಾಮಾಜಕ- 
ಆರ್ಥಿಕವಾಗಿ ಉಳದವುಗಳಗಿಂತ ಕೀಳ್ಯಟ್ಟದ್ದೆಂದೂ. ವಿಶೇಷವಾಗಿ 
ಅಪಾಯದ ಅಂಚಿನಲ್ಲರುವ ಬುಡಕಟ್ಟು ಎಂದೂ ವರ್ಗೀಕರಿಸ- 
ಲಾಗಿದೆ. ಆದರೆ, ಕೆಲಸ ಹುಡುಕಿಕೊಂಡು ನಗರಗಳಗೆ ವರ್ಷದ 
ಕೆಲವು ಖಯತುಗಕ್ಲ ಗುಳೇಹೋಗುವ ಕಾರಣದಿಂದಾಗಿ ಈ 
ಪ್ರದೇಶದ ಮಕ್ಕಳು ಶಾಲೆ ತೊರೆಯುವುದು ಸಹಜ. ಇದು ಮಕ್ಕಳ 
ಪ್ರಾಥಮಿಕ ಹಂತದ ಕಲಕೆಗೆ ತೊಡಕಾಗಿದ್ದು, ಅವರ ತದನಂತರದ 
ಶಾಲಾಶಿಕ್ಷಣದ ಮೇಲೆ ಶೈಕ್ಷಣಿಕವಾಗಿ ಪರಿಣಾಮ ಚೀರುತ್ತದೆ. 
ಹೀಗಾಗಿ. ಶಿಕ್ಷಕರು ಈ ಮಕ್ಕಳು ಜೂನ್‌ ತಿಂಗಳ ಮಧ್ಯದಿಂದ 
ಸೆಪ್ಸೆಂಬರ್‌ ಕೊನೆಯವರೆಗೆ ಶಾಲೆಗೆ ಹಾಜರಾಗುತ್ತಾರೆಂದು 
ನಿರೀಕ್ಷಿಸುತ್ತಾರೆ. ಅದಾದ ಬಳಕ, ಮಗು ಪೋಷಕರೊಂದಿಗೆ ವಲಸೆ 
ಹೋದರೂ ಮರುವರ್ಷ ಮತ್ತೆ ಶಾಲೆಗೆ ಸೇರಿದಾಗ ಜಟ್ಟು 
ಹೋಗಿರುವ ಕಅಕೆಯ ಎಳೆಯನ್ನು ಮತ್ತೆ ಹೇಗೋ ಹೊಂದಿಸಿ- 
ಕೊಳ್ಳುವ ಸಾಧ್ಯತೆ ಇರುತ್ತದೆ. 


ಸಂಪರ್ಕದಲ್ಪರುವುದು 


ಶಾಲಾ ಆವರಣದ ಸಾಮಾಜಕ ಅವಕಾಶದ ಒಡನಾಟದಿಂದ ಚಿಕ್ಷ 
ಮಕ್ಕಳ ಸಾಮಾಜಕ-ಭಾವನಾತ್ಯಕ ಅಗತ್ಯಗಳು ಬಹುತೇಕ 
ಪೂರೈಕೆಯಾಗುತ್ತವೆ ಎಂಬುದು ಸಾಮಾನ್ಯ ಸಾಮಾನ್ಯ ತಿಳುವಳಕೆ . 
ಶಿಕ್ಷಕರೊಂದಿಗೆ ನಡೆಸಿದ ಸಂವಾದಗಳು. ಶಾಲಾಶಿಕ್ಷಣದ ಪ್ರಕ್ರಿಯೆಗೆ 
ಮಕ್ಕಳು ಬೆಸೆದುಕೊಂಡಿರುವಂತೆ ಮಾಡುವುದೇ ಶಿಕ್ಷಕರ ಪ್ರಧಾನ 
ಕಾಳಜಯಾಗಿತ್ತೆಂಬ ಅಂಶವನ್ನು ಹೊರಗೆಡಹಿತು. ವ್ಯಕ್ತಿಗತ 


ಸಂಬಂಧ ಕಠಕಚಿಕೊಂಡ ಆನ್‌ಲೈನ್‌ ಶಾಲಾಶಿಕ್ಷಣದ ಮಾದರಿಗೆ ಈ 
ಉದ್ದೇಶವನ್ನು ಶಡೇರಿಸುವುದು ಕಷ್ಟಕರವಾಗುತ್ತದೆ. ಈ ಹಿಂದೆ 
ಮಹಾರಾಷ್ಟ್ರ ಸರ್ಕಾರವು 2೦15ರಲ್ಲ ಕೈಗೆತ್ತಿಕೊಂಡ "ಶೈಕ್ಷಣಿಕವಾಗಿ 
ಅಭವೃದ್ಧಿ ಪಥದಲ್ಪರುವ ಮಹಾರಾಷ್ಟ್ರ” ಎಂಬ ಯೋಜನೆಗೆ ಚಾಲನೆ 
ನೀಡಿ, ಸರ್ಕಾರಿ ಶಾಲೆಗಳನ್ನು ಡಿಜಟಲ್‌ ಶಾಲೆಗಳಾಗಿ 
ಪರಿವರ್ತಿಸುವ (ತೋರಿಕೆ) ಪ್ರಯತ್ನವು ಮನಗಾಣಿಸಿದ್ದೂ ಇದೇ 
ತಥ್ಯವನ್ನು. ನಿಜವಾಗಿಯೂ ಈ ಡಿಜಟಲ್‌ ಶಾಲಾ ಯೋಜನೆಯು 
ಸಾಧಿಸಿದ್ದು ಅಲ್ಲ ಎ೦ಬ ವಾಸ್ತವವನ್ನು ಗ್ರಾಮೀಣ ಪಾಲ್ಲರ್‌ ಜಲ್ಲೆಯ 
ಕ್ಷೇತ್ರ ಸಂದರ್ಶನಗಳು ತೋರಿಸಿತು: ಅದೊಂದು ಕಣ್ಣುಕುಕ್ಕಿಸುವ 
ತೋರಿಕೆಯ ಮಿಂಚಾಗಿತ್ತು, ಅಷ್ಟೇ. 


ಶಾಲೆಗಳ ಸಾಂಕೇತಿಕ ಪ್ರಸ್ತುತತೆ 


ಆನ್‌ಲೈನ್‌ ಶಿಕ್ಷಣದ ಕಥಾನಕವು ಗ್ರಾಮೀಣ ಪಾಲ್ಲರ್‌ ಪ್ರದೇಶದ 
ರಚನಾತ್ಕಕಾಗಿ ವಿಭನ್ನವಾಗಿರುವ ಅದರ ಸಮಾಜೋ-ಆರ್ಥಿಕ 
ಹಿನ್ನೆಲೆಯೊಂದಿಗೆ ಬೆಸೆದುಕೊಂಡಿದೆ. ಲಾಕ್‌ಡೌನ್‌ 
ಶುರುವಾಗುತ್ತಿದ್ದಂತೆ ನಮ್ಮ ನಿರಣನ ನಗರ ಜೀದಿಗಳ ಚಿತ್ರಣವನ್ನು 
ಮಾಧ್ಯಮಗಳು ತೋರಿಸಿದವು. ಅದೇ ವಲಸೆ ಕೆಲಸಗಾರರು 
ತಂಡೋಪತಂಡವಾಗಿ ನಗರಗಳಂದ ಹಳ್ಳಗಳತ್ತ ಮುಖ 
ಮಾಡಿದಾಗ ಮಾತ್ರ ನಮ್ಮ ಗ್ರಾಮೀಣ ಪ್ರದೇಶಗಳು ಪ್ವಲ್ಪಮಲ್ಟಗೆ 
ಮಾಧ್ಯಮದ ಗಮನ ಸೆಕೆಯುತೆಂದು ಹೇಳಬೇಕು. ಇಟ್ಟಿಗೆ 
ಫ್ಯಾಕ್ಟರಿಗಳನ್ನು ಹೊಂದಿರುವ ಹಾಗು ಕೈಗಾರಿಕೋದ್ಯಮದ 
ಪಟ್ಟಣಗಳಾದ ಥಾಣಿ, ಭವಂಡಿ, ವಸ್ಯೆ ಮತ್ತು ಪುಣೆಗಕಲ್ಲ ಅಲ್ಲದೇ, 
ನೆರೆಯ ಗುಜರಾತ್‌ ರಾಜ್ಯದ ಪಟ್ಟಣಗಳಕಲ್ಲ ಕೆಲಸ ಮಾಡುತ್ತಿದ್ದ 
ಗ್ರಾಮೀಣ ಪಾಲ್ಗರ್‌ ಜಲ್ಲೆಯ ಸ್ಥಳೀಯರು ತಮ್ಮ ಹಳ್ಳಗಳಗೆ ಮರಳ 
ಬಂದುದು ಇಂಥದೇ ಒಂದು ವಲಸೆಯಾಗಿತ್ತು. ಕೊರೊನಾ ವೈರಸ್ಸಿನ 
ದಿಗಿಲು ಹರಡುತ್ತಿದ್ದಂತೆ ಹಳ್ಳಗರು ತಮ್ಮ ಹಳ್ಳಯ ಹಾದಿಗಳನ್ನು 
ಮುಚ್ಚಲು ತೊಡಗಿದರು. ಈ ಸಾಂಕ್ರಾಮಿಕದ ಬಥ್ವೆ ತಿಳುವಳಕೆ 
ನೀಡಲು ಮತ್ತು ವಲಸೆ ಹೋಗಿದ್ದ ಸ್ಥಳೀಯ ಕಾರ್ಮಿಕರ ವಾಪಸಾತಿ 
ನಿರ್ಮಿಸಿದ ಆತಂಕದ ವಾತಾವರಣವನ್ನು ಸಡಿಲಗೊಳಸಲು 
ಸರ್ಕಾರವು ಸ್ಥಳೀಯ ಶಿಕ್ಷಕರನ್ನು ಬಳಸಿಕೊಂಡಿತು. ಆದರೆ, 
ಶಾಲೆಗಳು ಹಳ್ಳಿಗಳ ಒಳಭಾಗದಲ್ಲ ಇದ್ದ ಕಾರಣದಿಂದ ಶಿಕ್ಷಕರಿಗೆ 
ಶಾಲೆಯಲ್ಲನ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಅವಕಾಶ 
ದೊರೆಯದೇ ಹೋಲಯುತು. 


ಗ್ರಾಮೀಣ ಶಾಲೆಯ ಶಿಕ್ಷಕರಿಗೆ ಶಾಲೆಗೆ ಹೋಗಲು ಅವಕಾಶ 
ದೊರೆಯುವುದು ಸಾಂಕೇತಿಕವಾಗಿ ಮಹತ್ವದ್ದಾಗಿರುತ್ತದೆ. 
ಪ್ರತ್ಯೇಕವಾಗಿ ಕೊಂಪೆಯೊಂದರಲ್ಲರುವ ಗ್ರಾಮೀಣ ಶಾಲೆಯು 
ಅಲ್ಲನ ಸ್ಥಳೀಯರಿಗೆ ಬಡತನದ ಸತತ ಚಕ್ರವು ಒಂದು ದಿನ ನಿಲ್ಲುವ 
ಭರವಸೆಯ ಮೂಲವಾಗಿ ಕಾಣುತ್ತದೆ. ಜೊತೆಗೆ. ನಾಗರಿಕತೆಯಿಂದ 
ಐಹುದೂರವಿರುವ ಹಳ್ಳಗಳಲ್ಲ ಸಾಂಪ್ರದಾಯಕ ಅರ್ಥದಲ್ಲಿ 
ಶಾಲೆಗಳೆ೦ಂದೂ ಮುಚ್ಚುವುದಿಲ್ಲ. ಶಾಲಾ ಆವರಣವು ಮಕ್ಷಳಗೆ ಸದಾ 
ತೆರೆದಿರುತ್ತದೆ. ಶಾಲೆಯು ಸಮುದಾಯದ ಬೆರೆಯುವ ತಾಣವಾಗಿ 
ಕಾರ್ಯನಿರ್ವಹಿಸುವುದೇ ಅಲ್ಲದೇ, ನಮ್ಮ ಹಳ್ಳಗಳಲ್ಲ 
ನೆಲೆಯೂರಿರುವ ಇತರ ಸಪಂರಚನೆಗಳಗಿಂತ ಇದು 
ಜ್ಞಾನಮೀಮಾಂಸೆಯ ದೃಷ್ಟಿಯಿಂದ ಬೇರೆಯದೇ ಆಗಿದೆ. ಶಾಲೆಯ 
ಈ ಮುಖವು ನಗರ ಪ್ರದೇಶಗಕ ಕಾಣಸಿಗುವುದಿಲ್ಲ. ಅಲ್ಪ 
ಶಾಲೆಗಳು ಕೇವಲ ಭೌತಿಕ ಸಂರಚನೆಗಳಾಗಿದ್ದು. ಶಾಲಾ ಸಮಯದ 
ಬಳಕ ಅವು ಖಾಲ ಕೊಠಡಿಗಳಾಗಿ ಬದಲಾಗಿ, ದೀರ್ಪ 
ರಜಾದಿನಗಳಂದು ಚೈತನ್ಯಹೀನವಾಗಿಯೂ ಇರಬಹುದು. 


ಔಪಚಾರಿಕ ಶಾಲಾ ಶಿಕ್ಷಣದ ಪರಿಕಲ್ಪನೆಯನ್ನು ಸಕ್ರಿಯವಾಗಿ 
ಕಾಪಾಡಿಕೊಳ್ಳುವುದೇ ಲಾಕ್‌ಡೌನ್‌ ಸಮಯದ ತುರ್ತಿನ 
ಕಾಳಜಯಾಗಿತ್ತು ಎಂದು ಶಿಕ್ಷಕರೊಬ್ಬರು ನಮಗೆ ತಿಆಸಿದರು. ಈ 
ಪ್ರದೇಶಗಳಲ್ಲ ಕೆಲಸ ಮಾಡುವ ಯಾರಿಗಾದರೂ ಸ್ಥಳೀಯ 
ಸಮುದಾಯಗಳ ನಡುವೆ ಔಪಚಾರಿಕ ಶಿಕ್ಷಣದ ಅರಿವನ್ನು 
ಪೋಷಿಸಲು ಶಿಕ್ಷಕರು ಅದೆಷ್ಟು ಹೆಣಗಾಡುತ್ತಾರೆ ಎಂಬುದರ ಪರಿವೆ 
ಇರುತ್ತದೆ. ಲಾಕ್‌ಡೌನ್‌ ಸಮಯದಲ್ಲ ಶಾಲೆಗಳ ಮುಚ್ಚುವಿಕೆಯುಂದ 
ಆ ಅರಿವು ಕುಂಠಿತಗೊಳ್ಳುವುದು ಶಿಕ್ಷಕರಿಗೆ ಒಪ್ಪಿಗೆಯಿರಲಲ್ಲ. 


ಈ ದೃಷ್ಟಿಕೋನದಿಂದ ನೋಡಿದರೆ ಆನ್‌ಲೈನ್‌ ಶಿಕ್ಷಣವು ಕಲಕೆಯ 
ಪ್ರಕ್ರಿಯೆಯನ್ನು ವ್ಯಕ್ತಿಗತ ಸಂಬಂಧದ ಪರಿಧಿಯುಂದ ಹೊರಗಿರಿಸಿ, 
ಸಂಪರ್ಕ ಕೊಂಡಿಯನ್ನು ದುರ್ಬ್ಣಲಗೊಳಸುತ್ತದೆ. ಇದರಿಂದ 
ಸಕ್ರಿಯ ಶಿಕ್ಷಕನನ್ನು ಹರ್ವ ಅನಾಸಕ್ತ  ಶಿಕ್ಷಕನನ್ನಾಗಿ 
ಮಾಡಿದಂತಾಗುತ್ತದೆ. ಈ ಪ್ರದೇಶಗಳ ಶಿಕ್ಷಕರು ಎದುರಿಸುವ 
ವಿಶಿಷ್ಠರೂಪದ ಸವಾಲುಗಳನ್ನು ಗ್ರಹಿಸಲು ಈ ಹಿನ್ನೆಲೆಯನ್ನು 
ಅರ್ಥಮಾಡಿ-ಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಹೀಗಾಗಿ, 
ಸರ್ಕಾರವು ಆನ್‌ಲೈನ್‌ ಶಿಕ್ಷಣವೇ ಮಾನದಂಡವಾಗಬೇಕು 
ಎಂದು ಘೋಷಿಸಿದಾಗ ಶಿಕ್ಷಕರು ಇದರಲ್ಲಿ ಅವಿಶ್ವಾಸ ತೋರಿ 
ಬೇರೆಯೇ ಹಾದಿ ತುಅಯಲು ನಿರ್ಧರಿಸಿದರು. 


ಶಾಲೆಯನ್ನು ಮನೆಮನೆಗೆ ಕೊಂಡೊಯ್ಯುವ ಪ್ರಕ್ರಿಯೆ 


ಒಬ್ಬ ಒಳ್ಳೆಯ ಶಿಕ್ಷಕ ಹಾಗು ಮಕ್ಕಳ ನಡುವೆ ಒಂದು ಪ್ರಬಲ 
ಭಾವನಾತೃಕ ಸಂಬಂಧವಿರುತ್ತದೆ. ವಿಶೇಷವಾಗಿ, ಗ್ರಾಮೀಣ 
ಪ್ರದೇಶಗಳಲ್ಲ ಇದು ಸರ್ವೇಸಾಮಾನ್ಯ. ಶಿಕ್ಷಕರೆಂದರೆ ಕೇವಲ ಪಾಠ 
ಮಾಡುವವರಾಗಿರದೆ, ಮಾರ್ಗದರ್ಶಿಗಳಾಗಿ, ಸಾಮಾಜಕ 
ಕಾಂರ್ತ್ಯುಕರ್ತರಾಗಿ, ಸ್ನೇಹಿತರಾಗಿ ಹಾಗು ಕೆಲವು ವಿಶೇಷ 
ಸಂದರ್ಭಗಕಲ್ಪ ಮಕ್ಷಳ ಒಟ್ಟಾರೆ ಕಲ್ಯಾಣವನ್ನು ನೋಡಿಕೊಳ್ಳುವ 
ಬದಲ ಪೋಷಕರಾಗಿ ಕೆಲಸ ನಿರ್ವಹಿಸುತ್ತಾರೆ. ಹಳ್ಳಗಳ 
ಸಾಮಾಜಕ-ಆರ್ಥಿಕ ಚೌಕಟ್ಟು ಒಳ್ಳೆಯ ಶಿಕ್ಷಕರನ್ನು ಬಹು 
ಆದರದಿಂದ ಕಾಣುವುದೇ ಅಲ್ಲದೆ, ಅವರು ತಮ್ಮ ಮನೆಗಳಗೆ ಭೇಟ 
ನೀಡಿ ಮನೆಮಂದಿಯೊಂದಿಗೆ ಮಾತುಕತೆ ನಡೆಸಲು ಯಾವುದೇ 
ಅನುಮತಿ ಪಡೆಯುವ ಅಣತ್ಯವಿರುವುದಿಲ್ಲ. 


ಶೇ ಕೌಟುಂಬಕ ಸಂಬಂಧಗಳ ಸೌಲಭ್ಯವನ್ನು ಬಳಸಿಕೊಂಡು 
ಶಿಕ್ಷಕರು ಶಾಲಾ ಚಟುವಟಕೆಗಳನ್ನು ಮಕ್ಕಳಗೆ ಮನೆಯಲ್ಲೇ 
ತಲುಪಿಸಲು ನಿರ್ಧರಿಸಿದರು. ಈ ಪ್ರದೇಶಗಳ ಸಮುದಾಯಗಳ 
ನಡುವೆ ಔಪಚಾರಿಕ ಶಿಕ್ಷಣವು ಒ೦ದು ಕಡ್ಡಾಯ ಅಗತ್ಯವೆಂಬ ಗ್ರಹಿಕೆ 
ಇದುವರೆಗೂ ಬೇರೂರದೇ ಇರುವುದರಿಂದ ಶಿಕ್ಷಕರು ಈ 
ಪರಿಣಾಮಕಾರಿ ತಂತ್ರದ ಅಗತ್ಯವಿದೆ ಎಂದು ಭಾವಿಸಿದ್ದು 
ಸಹಜವಾಗಿತ್ತು. ಮಕ್ಷಳೊಡನೆ ಅನೌಪಚಾರಿಕ ಮಾತುಕತೆ 
ನಡೆಸುವ, ಪಠ್ಯೇತರ ಓದಿಗೆ ಉತ್ತೇಜನ ನೀಡುವ ಹಾಗು ಬರೆಯಲು 
ಪ್ರೋತ್ಸಾಹಿಸುವಂತಹ ಮನೆಯವರ ಬೆಂಬಲವು ಔಪಚಾರಿಕ 
ಕಲಕೆಯ ವಿಧಾನದಲ್ಲ ಅಗತ್ಯವಿದ್ದು. ಅದು ಇಲ್ಲ ಕಾಣೆಯಾಗಿದೆ 
ಎಂದರ್ಥ. ಈ ರೀತಿಯ ಕೌಟುಂಬಕ ಬೆಂಬಲವಿರದ ಹಾಗು ಸಾಕ್ಷರ 
ರಹಿತ ವಾತಾವರಣ ಮೂಲಭೂತ ಕಅಕೆಯನ್ನು ಪ್ರಯಾಸಕರ- 
ವಾಗಿಸುತ್ತದೆ. ಆದ್ದರಿಂದ, ಕಲಅಕೆಂಯನ್ನು ಮುಂದುವರಿಸಲು 
ಮಕ್ಕಳೆಡೆಗೆ ಶಾಲೆಯನ್ನು ಕೊಂಡೊಯ್ಯುವಂತಹ ಪ್ರಕ್ರಿಯೆಗೆ ಬೇರೆ 
ಯಾವುದೇ ಸಾಧನವೂ ಸರಿಸಾಟಯಾಗಲಾರದಡೆಂಬುದು ಶಿಕ್ಷಕರ 
ಬಲವಾದ ಅಭಿಪ್ರಾಯವಾಗಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


102 


ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ವಿಧಾನ 


ಶಿಕ್ಷಕರು ಮಕ್ಷಳ ಮನೆಗೆಲಸ”ದ ಅಭ್ಯಾಸ ಪತ್ರಿಕೆಗಳನ್ನು 
ಮುದ್ರಿಸಿಟ್ಟುಕೊಂಡು. ಮಕ್ಕಳು ದಿನ ಬಟ್ಟು ದಿನ ಹಳ್ಳಯ ಒಂದು 
ಪೂರ್ವನಿಗದಿತ ಸ್ಥಳದಲ್ಲ ಸೇರುವಂತೆ ನೋಡಿಕೊಳ್ಳುವ ನಿರ್ಧಾರಕ್ಷೆ 
ಬಂದರು. ವಾಡಿಕೆಯ ಶಾಲೆ ಇರದಿದ್ದಾಗ ಸುತ್ತಮುತ್ತಅನ 
ಹೊಲಗಳಲ್ಲ ಅಡ್ಡಾಡುವುದಾಗಅೀ, ಹಿರಿಯರೊಡನೆ 
ಹೊಲಗದ್ದೆಗಳ್ಲ ದುಡಿಯುವುದಾಗೀ ರೂಢಿಯಾಗಿದ್ದ ಮಕ್ಕಳು 
[od ಕಟ್ಟುಪಾಡಿಗೆ ಸಂತಸದಿಂದ ಮಣಿದರಷ್ಟೇ ಅಲ್ಲ. ಈ ಮಕ್ಕಳ 
ಕೂಟದಲ್ಲ ಸೇರಲು ದೂರದ ಹಳ್ಳಿಗಳ೦ದ ಕಾಲ್ದಡಿಗೆಯಲ್ಲ ಬರಲು 
ಆರಂಭಸಿದರು. ಶಿಕ್ಷಕರಿಗೆ ಪ್ರತಿ ಮಗುವಿನ ಕಆಕಾ ಹಂತಗಳ ಸೂಕ್ಷ 
ಅರಿವು ಇರುವುದರಿಂದ, ಅವರು ಮಕ್ಷಳು ತಮ್ಮ ಹಂತಕ್ಕೆ 
ಅನುಗುಣವಾಗಿ ಯಾವ ಕೆಲಸಮಾಡಬೇಕು ಎಂಬುದನ್ನು 
ಗುರುತಿಸಬಲ್ಲರು ಹಾಗು ತರಗತಿಗಳಗೆ ಅನುಗುಣವಾಗಿ ಸಾಗುವ 
ಕಲಕಾ ಹಂತಗಳಲ್ಪ್ಲ ಹಿಂದೆ ಬದ್ದಿರುವ ಯಾವುದೇ ಮಗುವಿನ 
ಅಗತ್ಯಗಳನ್ನು ಪೂರೈಸಬಲ್ಲರು ಕೂಡ. ಮನೆಗೆಲಸದ ಅಭ್ಯಾಸ 
ಪತ್ರಿಕೆಗಳನ್ನು ಮನೆಗೆ ಕೊಂಡು ಹೋಗಿ ಮುಂದಿನ ಮುಕ್ತ ತರಗತಿಗೆ 
ಅವುಗಳನ್ನು ಮುಗಿಸಿ ತರಬೇಕೆಂದು ಮಕ್ಷಳಗೆ ಹೇಕಲಾಲಯುತು. 
ಶಿಕ್ಷಕರೊಬ್ಬರು ಸನ್ನಿವೇಶಕ್ಕೆ ಹೇಳ ಮಾಡಿಸಿದಂತಹ ಬಳಸಿ, ಅಳಸಿ, 
ಮತ್ತೊಮ್ಮೆ ಐಕಸಬಹುದಾದಂತಹ ಲ್ಯಾಮಿನೇಟಿಡ್‌ ಅಭ್ಯಾಸ 
ಪತ್ರಿಕೆಗಳನ್ನು ಮಕ್ಕಳಗಾಗಿ ಹೊಂದಿಸಿಕೊಂಡು ಬಂದಿದ್ದರು. 
ಮತ್ತೊಬ್ಬರು ತಮ್ಮ ಮನೆಯಲ್ಲ ಬಳಸದೇ ಜದ್ದಿದ್ದ ಹಾಸು- 
ಗಲ್ಲುಗಳನ್ನು ವಿದ್ಯಾರ್ಥಿಗಳಗೆ ಮಾರ್ಕರ್‌ ಪೆನ್ನುಗಳ ಜೊತೆ ನೀಡಿ, 
ಅದನ್ನು ಕಪ್ಪುಹಲಗೆಗೆ ಪರ್ಯಾಯವಾಗಿ ಬಳಸಬಹುದೆಂದು 
ಸೂಚಿಸಿದರು. 


ಶಿಕ್ಷಕರು ದಿನ ಬಟ್ಟು ದಿನ ಹಳ್ಳಗಳನ್ನು ಸುತ್ತುತ್ತಾ. ಮಕ್ಕಳ ಕಲಕಾ 
ಪ್ರಕ್ರಿಯೆಯನ್ನು ಗಮನಿಸಿಕೊಳ್ಳುತ್ತಿದ್ದರು. ಜವ್ಹಾರ್‌ ಪ್ರಾಂತದ 
ಗುಡ್ಡಗಾಡಿನ ಶಿಕ್ಷಕರೊಬ್ಬರು ಈ ಅವಕಾಶವನ್ನು ಲಾಕ್‌ಡೌನ್‌ 
ಸಮಯದಲ್ಲ ಅವರ ಕಣ್ಣುತಪ್ಪಿ ಹೋಗಿದ್ದ ಮಕ್ಷಳೊಡನೆ ಸರ್ಕಾರವು 
ಮತ್ತೆ ಸಂಪರ್ಕ ಸಾಧಿಸಲಾಗುವಂತೆ ಸಾಮಾಜಕ 
ಸಮೀಕ್ಷೆಯೊಂದನ್ನು ನಡೆಸಲು ಬಳಸಿಕೊಂಡರು. ಈ ಮಾದರಿಯ 
ಸಮೀಕ್ಷೆಗಳನ್ನು ನಡೆಸುವಂತೆ ನಗರ ಪ್ರದೇಶಗಳಲ್ಪನ ಶಿಕ್ಷಕರನ್ನೂ 
ಒತ್ತಾಯುಸಲಾಯುತು. ನಗರಗಳ ಜನದಟ್ಟಣಿಯು ಶಿಕ್ಷಕರನ್ನು 
ಅಪರಿಚಿತರ ಮನೆಗಳಗೆ ಕೊಂಡೊಯ್ದರೆ, ಗ್ರಾಮೀಣ ಒಳನಾಡಿನಲ್ಲ 
ಸಮೀಕ್ಷೆಗಾಗಿ ಹಾಜರಾಗುವ ಶಿಕ್ಷಕರು ಪರಿಚಿತ ಮುಖಗಳನ್ನಷ್ಟೇ 
ಕಾಣುತ್ತಾರೆ. 


ಜವ್ಹಾರ್‌ ಪ್ರಾಂತ್ಯದ ಗುಡ್ಡಗಾಡಿನ ಹಾಗು ಒಳನಾಡಿನ ಹಳ್ಳಗಳಗೆ 
ಭೇಟ ನೀಡುವುದು ಒಂದು ದಂಡಯಾತ್ರೆಗೆ ಸಮನಾದ ಸಾಹಸವೇ 
ಸರಿ. ಅದರಲ್ಲೂ, ಇಲ್ಲನ ಮಳೆಗಾಲದ ಬರುಮಕೆಯ ಮುಸ್ಸಂಜೆಯ 
ಹೊತ್ತಿನಲ್ಲ ಬೆಟ್ಟ ಇಆಯುವ ಆಪತ್ತಿಗೆ ಸಿಲುಕದೇ ಹಳ್ಳಯಲ್ಲೇ ರಾತ್ರಿ 
ತಂಗುವುದು ಕ್ಷೇಮಕರವಾಗಿರುತ್ತದೆ. ಈ "ದಂಡಯಾತ್ರೆ"ಯನ್ನು 
ಕೈಗೊಂಡ ಶಿಕ್ಷಕರೊಬ್ಬರು ಮನೆಯ ಬಾಗಿಲುಗಳಗೆ 
ಅಂಟಸಬಹುದಾದ ಅಭ್ಯಾಸ ಪತ್ರಿಕೆಗಳ ಮುದ್ರಿತ ಪ್ರತಿಗಳನ್ನು 
ತಮ್ಮೊಡನೆ ಒಂಯ್ಬುದ್ದರು. ಮಕ್ಷಳು ಈ ಮನೆಗೆಲಸದ ಅಭ್ಯಾಸ 
ಪತ್ರಿಕೆಗಳ ಅಧ್ಯಯನಕ್ಷೆ ಸಮಯ ತೆರುವಂತೆ ಅವರನ್ನು 
ಪ್ರೋತ್ಸಾಹಿಸಲು ಪೋಷಕರನ್ನು ಕೇಆಕೊಂಡು, ತಮ್ಮ ಮುಂದಿನ 
ಭೇಟಯಲ್ಲ ಹಿಂದೆ ನೀಡಿದ್ದ ಅಭ್ಯಾಸಗಳಂ೦ದ ಮಕ್ಷಳು ಎಷ್ಟು 
ಕಅತಿದ್ದಾರೆಂಬುದನ್ನು ಗಮನಿಸಿಕೊಂಡು ಹೊಸ ಅಭ್ಯಾಸ- 
ಪತ್ರಿಕೆಗಳನ್ನು ಮತ್ತೆ ಮಕ್ಕಳ ಮನೆಬಾಗಿಅಗೆ ಅಂಟಸುತ್ತಿದ್ದರು. 
ಮತ್ತೊಬ್ಬ ಶಿಕ್ಷಕರು ಈ ಹಳ್ಳಗಳಗೆ ತಮ್ಮ ಅನಿಗದಿತ ಭೇಟಗಳ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಸಮಯದಲ್ಲ ತಮ್ಯೊಡನೆ ಕಪ್ಪುಹಲಗೆಯೊಂದನ್ನು ಹೊತ್ತುತಂದು. 
ಹಳ್ಳಮನೆಗಳ ಸಾರಿಸಿದ ಹಿತ್ತಲನ್ನೇ ತಮ್ಮ ತಾತ್ಸಾಅಕ 
ಶಾಲಾಕೊಠಡಿಯನ್ನಾಗಿ ಪರಿವರ್ತಿಸಿಕೊಳ್ಳುತ್ತಿದ್ದರು. 


ಇಂತಹ ಭೇಟಗಳಲ್ಲ ಮಕ್ಷಳೊಡನೆ ಒಡನಾಡುವ ವೇಳೆ ಸಾಮಾಜಕ 
ದೂರವನ್ನು ಸಾಧ್ಯವಾದಷ್ಟೂ ಪಾಅಸಲಾಗುತ್ತಿತ್ತು. ದೈನಂದಿನ 
ಜೀವನದಲ್ಲ ಇರಬೇಕಾದ ನೈರ್ಮಲ್ಯದ ಬಧ್ಣೆ. ಕಡ್ಡಾಯವಾಗಿ 
ಪಾಲಅಸಬೇಕಾದ ಶುಚಿತ್ವದ ಅಭ್ಯಾಸಗಳ ಬದ್ಧೆಯೂ ಮಕ್ಷಳಗೆ 
ಮತ್ತೆ-ಮತ್ತೆ ತಿಅಹೇಕಲಾಗುತ್ತಿತ್ತು. ಈ ಶಿಕ್ಷಕರ ಶ್ರಮದಿಂದಾಗಿ 
ಸಾಂಕ್ರಾಮಿಕದ ಸಂಕಟದ ನಡುವಿಯೂ ಮೂಲಸೌಕರ್ಯಗಳರದ 
ಗುಡ್ಡಗಾಡು ಪ್ರದೇಶಗಕಲ್ಲ ಮಕ್ಕಳ ಕಲಕೆ ಮುಂದುವರಿಯು- 
ವಂತಾಲಯುತು. 


ಗಂಭೀರ ಕಾಳಜಗಳು 


ಈ ಶಿಕ್ಷಕರ ಪ್ರಯತ್ನಗಳು, ಅವೆಷ್ಟೇ ನಿರಾಡಂಬರವಾಗಿದ್ದರೂ. 
ಔಪಚಾರಿಕ ಕಲಕೆಯು ಅವಿಚ್ಛಿನ್ನವಾಗಿ ಸಾಗಲು ಅತಿ 
ಪ್ರಸ್ತುತವಾಗುತ್ತದೆ. ನಮ್ಮ ಸರ್ಕಾರಿ ಶಿಕ್ಷಕರು ಕಾರ್ಯನಿರ್ವಹಿಸುವ 
ವ್ಯವಸ್ಥೆಯು ಶ್ರೇಣಿಬದ್ಧವೂ, ಮೇಲಧಿಕಾರಿಗಳು ಕೆಳಗಿನವರ ಮೇಲೆ 
ಸವಾರಿ ಮಾಡುವಂಥದ್ದೂ ಆಗಿದೆ. ಶಿಕ್ಷಕರಿಗೆ ಶೇ ವ್ಯವಸ್ಥೆಯಲ್ಲ 
ಸ್ರತಂತ್ರವಾಗಿ ಕಾರ್ಯನಿರ್ವಹಿಸುವ ಅಧಿಕಾರ ಕನಿಷ್ಠ ಮಟ್ಟದಲ್ಲದ್ದು. 
ಒಂದು ವೇಳೆ ಅವರು ಅದನ್ನು ಚಲಾಯುಸಲು ಮುಂದಾದರೆ 
ಮೇಲಧಿಕಾರಿಗಳ ಹದ್ದುಗಣ್ಣು ಈ ಶಿಕ್ಷಕರ ಚೈತನ್ಯವನ್ನೇ 
ಉಡುಗಿಸುವ ಅಪಾಯ ಇದ್ದೇ ಇರುತ್ತದೆ. ಈ ಲೇಖನಕ್ಷಾಗಿ ವಾವು 
ಸಂದರ್ಶನ ಪಡೆದ ಶಿಕ್ಷಕರಿಗೆ ಈ ವಾಸ್ತವಿಕತೆಯ ಅರಿವಿದ್ದರೂ. 
ಅವರು ತಮ್ಮ ಪ್ರವೃತ್ತಿಯನ್ನು ಅನುಸರಿಸಿ ಮಕ್ಕಳಗೆ ಸಹಾಯಹಸ್ತ 
ಚಾಚಲು ತಮ್ಮ ಅಧಿಕಾರವನ್ನು ಚಲಾಯುಸುವ ನಿರ್ಧಾರ 
ಮಾಡಿದ್ದರು. ಅವರು ಆನ್‌ಲೈನ್‌ ಶಿಕ್ಷಣದ ಗುರಿಯನ್ನು ತಲುಪಲು 
ಅಸಾಧ್ಯವೆ೦ಬ ಕಾರಣ ನೀಡಿ ತಮ್ಮ-ತಮ್ಮ ಮನೆಗಕಲ್ಪ ಕೈಕಟ್ಟಿ 
ಆರಾಮವಾಗಿ ಕೂಡಬಹುದಿತ್ತು. ಆದರೆ, ಸೌಲಭ್ಯವಂಚಿತ ಮಕ್ಷಳ 
ಔಪಚಾರಿಕ ಶಿಕ್ಷಣಕ್ಷಾಗಿ ಅವರಿಗಿದ್ದ ಬದ್ಧತೆಯೇ ಅವರನ್ನು 
ಆಫ್‌ಲೈನ್‌ ವಾಸ್ತವಿಕತೆಯನ್ನು ಅಪ್ಪುವಂತೆ ಮಾಡಿ, ಅದರಲ್ಲನ 
ಹರೆಕೋರೆಗಳನ್ನು ತಿದ್ದುವಂತಹ ಕ್ರಮಗಳನ್ನು ಕೈಗೊಳ್ಳಲು 
ಹುರಿದುಂಬಸಿತು. 


ಶಿಕ್ಷಕರು ಮತ್ತು ಮಕ್ಕಳು ಮುಖಾಮುಖಜಯಾಗುವ ವಾಡಿಕೆಯ 
ತರಗತಿಯ ಕಲಕೆಗೆ ಈ ಶೈಕ್ಷಣಿಕ ವರ್ಷವಿಡೀ ಎಳ್ಳುನೀರು 
ಅಡಬೇಕಾಗಿ ಬಂದರೇನಂತೆ? ಬಡತನದಲ್ಲರುವ ಹಳ್ಳಗಾಡಿನ 
ಕುಟುಂಬಗಳ ಪೋಷಕರು ಶಾಲಾ-ಆವರಣದ, ತರಗತಿಗಳ 
ವೈಯಕ್ತಿಕ ಒಡನಾಟವನ್ನು ಯಾವುದೇ ವಿಧಾನವೂ 
ತುಂ೦ಬಲಾರದೆಂದು ಅರಿತು, ಯಾವುದೇ ಕ್ರಮಬದ್ಧತೆಯಿರದ 
ಆನ್‌ಲೈನ್‌ ಶಿಕ್ಷಣವು ವ್ಯರ್ಥವೆಂದು ಭಾವಿಸಿರಬಹುದು. ವಾಸ್ತವಿಕ 
ಸ್ಥಿತಿ ಇಂತಿರುವಾಗ ಪೋಷಕರು ತಮ್ಮ ಮಕ್ಕಳನ್ನು. ವಿಶೇಷವಾಗಿ 
ಹೆಣ್ಣುಮಕ್ಕಳನ್ನು. ಮನೆಯಲ್ಲೇ ಇದ್ದು ಮನೆಗೆಲಸ ನೋಡಿ- 
ಕೊಳ್ಳುವಂತೆ ಒತ್ತಾಯುಸಬಹುದು. ಹಾಗಾಗಿ, ಸಾಂಕ್ರಾಮಿಕದಂತಹ 
ಬಕ್ಕಟ್ಟನ ಸಮಯಗಳಲ್ಪ ವೈಯಕ್ತಿಕ ಸಂಪರ್ಕದ ಬೋಧನೆಯ 
ಕಲ್ಪನೆಯನ್ನು ಜೀವಂತವಾಗಿರಿಸಲು ನಡೆಯುತ್ತಿರುವ ಈ ಶಿಕ್ಷಕರ 
ಪ್ರಯತ್ನಗಳು ತುಂಬ ಪ್ರಸ್ತುತವಾಗುತ್ತವೆ. 


ನಮ್ಮ ಬಾಲಕ-ಬಾಲಕಿಯರನ್ನು ವಿದ್ಯಾವಂತರನ್ನಾಗಿಸುವ ನಿಟ್ಟನಲ್ಲ 
ಇರುವ ನಮ್ಮ ನಂಬುಗೆಗಳನ್ನು. ಮೌಲ್ಯಮಾಪನ ಕ್ರಮಗಳನ್ನು 
ಹಾಗು ವಿದ್ಯೆಯನ್ನು ಪ್ರಸಾರ ಮಾಡುವ ವಿಧಾನಗಳನ್ನು ಈ 


ಕೊರೊನಾ ವೈರಸ್‌ ಯಾವ ರೀತಿ ಪ್ರಭಾವಿಸಿದೆ ಎಂಬುದನ್ನು ಶ್ರಮವನ್ನೂ ಗುರುತಿಸಬೇಕಿದೆ. ಠ ಶಿಕ್ಷಕರಿರದಿದ್ದರೆ ಅನೇಕ ಮಕ್ಕಳು 


ದಾಖಅಸುವ ಪ್ರಯತ್ನಗಳು ಈಗಾಗಲೇ ಶುರುವಾಗಿವೆ. ಈ ಆನ್‌ಲೈನ್‌ ಶಿಕ್ಷಣದ ಜರುಕುಗಳ ನಡುವೆ ಜಾರಿಜದ್ದು. 
ಪ್ರಯತ್ನಗಳು ಸಾಮಾಜಕವಾಗಿ ಹಾಗು ಆರ್ಥಿಕವಾಗಿ ಹಿಂದುಳದ ಮೇಲೇಳದಂತಾಗಿ ಅವರ ಕನಸುಗಳು ನುಚ್ಚುನೂರಾಗುತ್ತಿದ್ದುದು 
ಪ್ರದೇಶಗಳ್ಲ ಈ ಲೇಖನದಲ್ಲ ಉಲ್ಲೇಖಸಲಾಗಿರುವ ಶಿಕ್ಷಕರ ದಿಟ. 


ರಾಜಮೋಹನ್‌ ಖಾನಾಪುರಕರ್‌ ಅವರು ಸಾರ್ವಜನಿಕ ನೀತಿಯನ್ನು ಕುರಿತ ಸಂಶೋಧನೆ ಹಾಗು ಬೋಧನೆಯಲ್ಲ 
ನಿರತರಾಗಿದ್ದಾರೆ. ಅವರು ಶಿಕ್ಷಣ. ಇತಿಹಾಸ ಹಾಗು ದಕ್ಷಿಣ ಏಷಿಯಾದ ಸಾಮೂಹಿಕ ಸ್ಕೃತಿಗಳ ಬದ್ವೆ ಬರೆಯುತ್ತಾರೆ. ಅವರು 
ಇಂದ್ಬೆಂಡಿನ, ಯುನಿವರ್ಸಿಟ ಕಾಲೇಜ್‌ ಆಫ್‌ ಲಂಡನ್‌ನ ಇನ್ಸ್‌ ಟಟ್ಯೂಟ್‌ ಆಫ್‌ ಎಜುಕೇಶನ್‌ನಿಂದ ಶಿಕ್ಷಣ ಮತ್ತು 
ಅಂತಾರಾಷ್ಟ್ರೀಯ ಅಭಿವೃದ್ಧಿಯ ವಿಷಯವಾಗಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅವರನ್ನು 
rammohan.khanapurkar.18@ ucl.ac.uk ಮೂಲಕ ಸಂಪರ್ಕಿಸಬಹುದಾಗಿದೆ. 


ಅನುವಾದ: ಕುಶಾಲ್‌ ಬ.ಎಸ್‌ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೨೦೦21 103 


